ಕರ್ನಾಟಕ ವಿಧಾನ ಪರಿಷತ್ತು 


ಕಾಲದ ಕೋಟೆಯನ್ನು ಅಭಿವೃದ್ಧಿ ಪಡಿಸ 


ಲಾಗಿದೆಯೇ; ಇದುವರೆಗೆ ಮುಕ್ತಾಯ 
ವಾಗಿರುವ ಅಭಿವೃದ್ದಿ ಕಾಮಗಾರಿಗಳು 
ಯಾವುವು; ಇನ್ನೂ ಆಗಬೇಕಾಗಿರುವ 


ಕಾಮಗಾರಿಗಳು ಯಾವುವು; 


ಭಂ 1 "ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 215 
2  - ಸದಸ್ಯರ ಹೆಸರು ಶ್ರೀ ಬಿಕೆ. ಹರಿಪ್ರಸಾದ್‌ 
3 ಉತ್ತರಿಸುವ ದಿವಾಂಕ 25-03-2021 
4 ಉತ್ತರಿಸುವವರು ಮುಖ್ಯಮಂತ್ರಿಗಳು 
ಕ್ರಸಂ ಪಕ್ನ ಇಸತ್ತರ 
ಅ ಹಿರಿಯ ಕೆಂಪೇಗೌಡರ ಸಮಾಧಿ ಸ್ಥಳವಾದ ಹೌದು. 
ಕೆಂಪಾಪುರವನ್ನು ಪ್ರವಾಸಿ ಸ್ಥಳವಾಗಿ £) 
ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು, ಕೆಂಪಾಪುಠ 
ಅಭಿವೃದ್ಧಿಗೊಳಿಸಲು ಕ್ರಮ ತೆಗೆದುಕೊಳ್ಳಿ | ದಲ್ಲಿರುವ ನಾಡಪ್ರಭು ಕೆಂಪೇಗೌಡರ ವೀರಸಮಾಧಿ ಸ್ಥಳದ 
ಲಾಗುವುದೆಃ ಈ ಬಗ್ಗೆ ರೂಪುರೇಷೆಗಳನ್ನು |” ಸ PREY NL; 
; ಸಮಗ್ರ ಅಭಿವೃದ್ದಿಯ ವರದಿ ಸಿದ್ದಪಡಿಸುವ ಸಲುವಾಗಿ ಸರ್ಕಾರಿ 
ಸಿದ್ದಪಡಿಸಲಾಗಿದೆಯೇ; ಇ 
ಸ್ಥಾಮ್ಯದ M/s iDeCK ಸಂಸ್ಥೆಯನ್ನು ನೇಮಿಸಿ, M/s iDeCK 
ಸಂಸ್ಥೆಯು ಸಿದ್ದಪಡಿಸಿರುವ ವೀರ ಸಮಾಧಿ ಯೋಜನೆ 
(Development Plan)ಗೆ ಸರ್ಕಾರದ ಅನುಮೋದನೆ ನೀಡಿದೆ. 
ಮುಂದುವರೆದು, ಸರ್ಕಾರದ ಆದೇಶ ಸಂಖ್ಯೆ ನಅಇ 155 
ಪಿಂಐನ್‌ಜಿ: 2020(ಇ), ದಿನಾಂಕ: 08-02-2021ರಲ್ಲಿ ರಾಮನಗರ 
ಜಿಲ್ಲೆಯ ಮಾಗಡಿ ತಾಲ್ಲೂಕಿನ ಕೆಂಪಾಪುರದಲ್ಲಿರುವ ಕೆಂಪೇಗೌಡರ 
ಸಮಾಧಿಯ ' ನಿರ್ಮಾಣಕ್ಕಾಗಿ ಅವಶ್ಯಕವಿರುವ ಜಾಗವನ್ನು 
ಭೂಸ್ವಾಧೀನ ಪಡಿಸಿಕೊಳ್ಳಲು. ಪ್ರಾಧಿಕಾರಕ್ಕೆ ಈಗಾಗಲೇ 
ಬಿಡುಗಡೆಯಾಗಿರುವ ರೂ.100.00 ಕೋಟಿಗಳಲ್ಲಿ, ಭೂಸ್ಥಾಧೀನ 
ವೆಚ್ಚದ ಶೇ.10% ರಷ್ಟು ಮುಂಗಡ ಠೇವಣಿ ರೂ.102.00 ಲಕ್ಷಗಳನ್ನು 
ಬಳಸಿಕೊಳ್ಳಲು ಸರ್ಕಾರದ ಅನುಮತಿಯನ್ನು ನೀಡಲಾಗಿರುತ್ತದೆ. 
ಅದರಂತೆ, ಈಗಾಗಲೇ ಭೂಸ್ಥಾಧೀನ ಪ್ರಕ್ರಿಯೆಗೆ ಮುಂಗಡ 
ಠೇವಣಿಯನ್ನು ಭೂಸ್ವಾಧೀನಾಧಿಕಾರಿ, ರಾಮನಗರ ಜಿಲ್ಲೆ ರವರಿಗೆ 
ಬಿಡುಗಡೆಗೊಳಿಸಿ ತುರ್ತು ಕ್ರಮ ಕೈಗೊಳ್ಳಲು ಸೂಚಿಸಲಾಗಿರುತ್ತದೆ. 
ಆ | ಮಾಗಡಿ ಪಟ್ಟಣದಲ್ಲಿರುವ ಕೆಂಪೇಗೌಡರ ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯವು ಅನುಮೋದನೆ 


ನೀಡಿರುವ ರೂ.486.79 ಲಕ್ಷಗಳ ಕಾಮಗಾರಿಗಳಲ್ಲಿ ie 


Development Works ನಡಿ ಮಾಗಡಿ ಕೋಟೆಯ ಸಂರಕ್ಷಣಾ 
ಕಾಮಗಾರಿಯನ್ನು ರೂ.291.17 ಲಕ್ಷಗಳ ವೆಚ್ಚದಲ್ಲಿ ಕೈಗೊಳ್ಳ 


-ಲಾಗುತ್ತಿದ್ದು, ಈ ಕಾಮಗಾರಿಗೆ ರೂ.291.17 ಲಕ್ಷಗಳ ಅನುದಾನವು 


ಬಿಡುಗಡೆಗೊಂಡಿರುತ್ತದೆ. x 


ಈವರೆಗೆ ಕೋಟೆಯ' ಉತ್ತರ ಭಾಗದ 138.5 ಮೀಟರ್‌ 
ಉದ್ದದ ಗೋಡೆಯ (5.5 ಮೀಟರ್‌ ಎತ್ತರಕ್ಕೆ ಸಂರಕ್ಷಣೆಯನ್ನು 
ಹಾಗೂ ಪಶ್ಚಿಮ ಭಾಗದಲ್ಲಿ 166 ಮೀಟರ್‌ ಉದ್ದದ ಕೋಟೆಯ 
ಭಾಗವನ್ನು ಪೂರ್ಣಗೊಳಿಸಲಾಗಿದೆ. ಪೂರ್ವಭಾಗದಲ್ಲಿ -105 
ಮೀಟರ್‌ ಗೋಡೆಯ (3.2 ಮೀಟರ್‌ ಎತ್ತರಕ್ಕೆ) ಸಂರಕ್ಷಿಸಲಾಗಿದೆ. 
ಉತ್ತರ ಭತಗದಲ್ಲಿ 89 ಮೀಟರ್‌ ಮಣ್ಣಿನ ಅಗೆತ ಹಾಗೂ 


ತಳಪಾಯವನ್ನು ಭದ್ರಪಡಿಸುವ ಕಾಮಗಾರಿಯನ್ನು ಪೂರ್ಣ 
ಗೊಳಿಸಲಾಗಿದೆ. ಇದಕ್ಕಾಗಿ ರೂ.260. 31 ಲಕ್ಷಗಳ ಅನುದಾನವನ್ನು 
ವೆಚ್ಚ ಮಾಡಲಾಗಿದೆ. 


1028 ಮೀಟರ್‌ ಕೋಟೆ ಗೋಡೆಯಲ್ಲಿ, 528 
ಗೋಡೆ ಸಂರಕ್ಷಣೆ ಪೂರ್ಣಗೊಂಡಿದ್ದು, ಬಾಕಿ 
ಕೈಗೊಳ್ಳುವುದು 


ಒಟ್ಟಾರೆ 
ಮೀಟರ್‌ ಕೋ 
500 ಮೀಟರ್‌ ಕೋಟೆ ಗೋಡೆ ಸಂರಕ್ಷಣೆಯನ್ನು 


ಬಾಕಿಯಿರುತ್ತದೆ. ಇದಕ್ಕಾಗಿ ರೂ.570.00 . ಲಕ್ಷಗಳ ಅಂದಾಜು 
ಪಟ್ಟಿಯು ಸಿದ್ದವಾಗಿದ್ದು, ಪ್ರವಾಸೋದ್ಯಮ ಇ ಲಾಖೆಗೆ ಪ್ರಸ್ತಾವನೆ 
ಯನ್ನು ಸಲ್ಲಿಸಲು ಕ್ರಮವಹಿಸಲಾಗುತ್ತಿದೆ. ನಾಡಪ್ರಭು ಕೆಂಪೇಗೌಡರ 


ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಮತ್ತು 
ಪುರಾತತ್ವ ಇಲಾಖೆಯ ಸಂಯೋಗದಲ್ಲಿ ಐಡೆಕ್‌ ಸಂಸ್ಥೆಯು 
ನೀಡಿರುವ ಪರಿಕಲ್ಲನಾ ವರದಿಯ ಅನುಸಾರ ಹಾಗೂ ಮುಂದಿನ 
ಹಂತದಲ್ಲಿ ಸಿದ್ಧಪಡಿಸುವ ವಿಸ್ತೃತ ಯೋಜನಾ ವರದಿಯನ್ನು 
ಪರಿಶೀಲಿಸಿ, ಸರ್ಕಾರದ ಅನುದಾನದ ಲಭ್ಯತೆಗೆ ಅನುಗುಣವಾಗಿ 
ಮುಂದಿನ ಕಾಮಗಾರಿಗಳನ್ನು ಕೈಗೊಳ್ಳಲು ಕ್ರಮ ಜರುಗಿಸಲಾಗುವುದು. 


ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪಾಧಿಕಾರ, 
ಬೆಂಗಳೂರು ವತಿಯಿಂದ ಅಭಿವೃದ್ಧಿಗೊಳಿಸುವ 46 ಪಾರಂಪರಿಕ 


ತಾಣಗಳ ವಿಸ್ತ್ರತ ಕರಡು ಯೋಜನಾ ವರದಿಯನ್ನು M/s iDeCK 
ಸಂಸ್ಥೆಯು ಸಿದ್ದಪಡಿಸಿದ್ದು, 45 ತಾಣಗಳ ಕರಡು ಅಭಿವೃದ್ಧಿ 
ಯೋಜನೆಯನ್ನು ಪ್ರಾಧಿಕಾರದ ಸಭೆಯ ಮುಂದೆ ಮಂಡಿಸಲು ಕ್ರಮ 
ವಹಿಸಲಾಗುತ್ತಿದೆ. ಸದರಿ ಕರಡು ಯೋಜನಾ ವರದಿಯ ಕ್ರಮ 
ಸಂಖ್ಯೆ; 08ರಲ್ಲಿ Magadi Fort and Temples ನ ಕರಡು 
ಯೋಜನಾ ವರದಿಯು ಒಳಗೊಂಡಿರುತ್ತದೆ. 


ಪ್ರಾಧಿಕಾರದ ಸಭೆಯಲ್ಲಿ ಚರ್ಚಿಸಿ, ಅನುಮೋದನೆ ಪಡೆದ 
ನಂತರ ಕೋಟೆಯನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಮುಂದಿನ ಕ್ರಮ 
ವಹಿಸಲಾಗುವುದು. 


ಸಾವನದುರ್ಗ ಪ್ರವಾಸಿ ಕೇಂದ್ರದ ಅಭಿವೃದ್ಧಿಗೆ 


ಕೈಗೊಂಡಿರುವ ಕ್ರಮಗಳು ಯಾವುವು; 
ಸಾವನದುರ್ಗಕ್ಕೆ ಬೆಂಗಳೂರಿ ನಿಂದ 
ಪ್ರವಾಸಿಗಳ ಅನುಕೂಲಕ್ಕಾಗಿ ನಿಯಮಿತ 
ಅವಧಿಯಲ್ಲಿ ಕೆಂಪು ಚಭೋರ್ಡಿನ 


ಗ್ರಾಮಾಂತರ ನಗರ ಸಾರಿಗೆ ಬಸ್ಸುಗಳನ್ನು 


ಓಡಿಸಲು ಬೆಂಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆಯೊಡನೆ ಸಂಪರ್ಕಿಸಿ ಸೂಕ್ತ ಕ್ರಮ 
ಜರುಗಿಸಲಾಗುವುದೇ? 


ಸಾವನದುರ್ಗ ಪ್ರವಾಸಿ ಕೇಂದ್ರದ ಅಭಿವೃದ್ಧಿಗೆ ಸಂಬಂಧ 
ಪಟ್ಟಂತೆ ಪರಿಕಲ್ಲನಾ ವರದಿಯ ಅನುಸಾರ ಹಾಗೂ ಮುಂದಿನ 
ಹಂತದಲ್ಲಿ ಸಿದ್ದಪಡಿಸುವ ವಿಸೃತ ಯೋಜನಾ ವರದಿಯಂತೆ 
ಅಮದಾನದ ಲಭ್ಯತೆಗೆ Si ಅಭಿವೃದ್ಧಿ ಕಾಮಗಾರಿ ಗಳನ್ನು 
ಹಂತ ಹಂತದಲ್ಲಿ "ಕೈಗೊಳ್ಳಲು ಕ್ರಮ RNASE 


ಬೆಂಗಳೂರಿನಿಂದ ಸಾವನದುರ್ಗಕ್ಕೆ ಗ್ರಾಮಾಂತರ ನಗರ ಸಾರಿಗೆ 
ಬಸ್ಸುಗಳನ್ನು ಓಡಿಸುವ ಬಗ್ಗೆ ಪರಿಶೀಲಿಸಲಾಗುತ್ತಿದೆ. 


ಸಂಖ್ಯೆ; ನಅಳ 73 ಬಿಬಿಎಲ್‌ 2021 


ಇಂಬಿಸೆ. 5 
(ಬಿ.ಎಸ್‌. ಯಡಿಯೂರಪ್ಪ) 


ಮುಖ್ಯಮಂತ್ರಿಗಳು 


